ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ ರಹಿತ ಪ್ರಶ್ನೆ 

ದಿನಾಂಕ: 18-03-2021 ಪ್ರಶ್ನೆ ಸಂಖ್ಯೆ: 1299(1519) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಡಾ। ಚಂದ್ರಶೇಖರ್‌ ಬಿ. ಪಾಟೀಲ್‌( ಪದವೀಧರರ ಕ್ಲೇತು) 
ಉತ್ತರ ನೀಡಬೇಕಾದ ದಿನಾ೦ಕ: 18-03-2021 
ಉತ್ತರಿಸುವ ಸಚಿವರು: ಮಾನ್ಯ ಮುಖ್ಯಮಂತಿಗಳು 
ವಿಷಯ: ಸಾಮಾನ್ಯ ಟೈನ್‌ ಒದಗಿಸುವ ಬಗ್ಗೆ 


(ಅ) ಕೋವಿಡ್‌ ಸಂದರ್ಭದಲ್ಲಿ ತಟಸ್ಥಗೊಳಿಸಲಾಗಿರುವ ಸಾಮಾನ್ಯ ಟ್ರೈನ್‌ ಸೇವೆಯಿಂದ 
ಸಾರ್ವಜನಿಕರಿಗೆ ತೊಂದರೆಯಾಗಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಆ) ಬಂದಿದ್ದರೆ, ಈ ತೊಂದರೆಯನ್ನು ನಿವಾರಿಸಲು ಕೇಂದ್ರ ರೈಲ್ವೆ ಸಚಿವಾಲಯದೊಂದಿಗೆ 
ಮಾತುಕತೆ ನಡೆಸಲಾಗುವುದೇ; 


(ಇ) ಅತ್ಯಂತ ಬಡವರು ಲೋಕಲ್‌ ಟ್ರೈನ್‌ಗಳನ್ನು ಅವಲಂಬಿಸಿರುವುದರಿಂದ ಅವರುಗಳಿಗೆ 
ಆಗುತ್ತಿರುವ ತೊಂದರೆಯನ್ನು ಪರಿಹರಿಸಲಾಗುವುದೇ? 


